ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತು 


ಶ್ರೀ ಎಸ್‌.ಎಲ್‌ ಭೋಜೇಗೌಡ 
1149 


ಇರುವ ವಿವಿಧ ಸಾಲ 
ಯೋಜನೆಗಳು ಯಾವುವು: 
(ಈ ಸಾಲ ಯೋಜನೆಯ 
ನಿಯಮಗಳ ಸಂಪೂರ್ಣ 
ಮಾಹಿತಿ ನೀಡುವುದು) 


ಉತ್ತರಿಸಬೇಕಾದ ದಿನಾಂಕ 17.03.2020 
ಕ್ರಸಂ ಪ್ರಶ್ನೆ ಉತ್ತರೆ 
ಅ) [ರಾಜ್ಯದಲ್ಲಿ ರೈತರಗಾಗಿ ರಾಜ್ಯದ ರೈತರಿಗೆ `ಪ್ರಾಥಮಕ ಕೃ೩'ಪ್ರಾನ ಸಹಾರ ಸಂಘ ಷಾ ಸರದ್ರ ಸರ 


ಬ್ಯಾಂಕುಗಳು ಮತ್ತು ಪಿಕಾರ್ಜ್‌ ಬ್ಯಾಂಕುಗಳ ಮೂಲಕ ಸರ್ಕಾರದಿಂದ ಬಡ್ಡಿ 
ಸಹಾಯಧನ ನೀಡುವ ಮೂಲಕ ರೈತರಿಗೆ ಇರುವ ಯೋಜನೆಗಳು ಈ 
ಕೆಳಗಿನಂತಿವೆ. 


1. ಶೂನ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲ ನೀಡುವ ಯೋಜನೆ - ರೂ3 ಲಕ್ಷಗಳ 
ವರೆಗಿನ ಬೆಳೆ ಸಾಲವನ್ನು ಶೂನ್ಯ ಬಡ್ಡಿ ದರ ಅನ್ವಯವಾಗುವಂತೆ ನೀಡುವ 
ಯೋಜನೆ ಇರುತ್ತದೆ. 

2. 3ರ ಬಡ್ಗ' ದರದಲ್ಲಿ ಮಧ್ಯಮಾವಧಿ ಮತು ದೀರ್ಫಾವಧಿ ಕ್ಷಷಿ ಸಾಲ 
ನೀಡುವ ಯೋಜನೆ - ರೂ.0 ಲಕ್ಷಗಳ ವರೆಗಿನ ಮಧ್ಯಮಾವಧಿ ಮತ್ತು 
ದೀರ್ಫಾವಧಿ ಕೃಷಿ ಸಾಲವನ್ನು ಶೇ. 3 ರ ಬಡ್ಡಿ ದರ ಅನ್ವಯವಾಗುವಂತೆ 
ರೈತರಿಗೆ ನೀಡುವ ಯೋಜನೆ ಇರುತ್ತದೆ 

3. ಗೃಹ ಲಕ್ಷಿ ಯೋಜನೆ - ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಬಂಗಾರವನ್ನು 
ಅಡವಿಟ್ಟುಕೊಂಡು ರೂ.2.00. ಲಕ್ಷಗಳ ವರೆಗಿನ ಬೆಳಿ "ಾಲವನ್ನು ಶೇ.3 ರ 
ಬಡ್ಡಿ ದರೆದಲ್ಲಿ ವಿತರಿಸುವ ಯೋಜನೆ ಇರುತ್ತದೆ. 


ಸಹಕಾರ ಬ್ಯಾಂಕುಗಳು ಸರ್ಕಾರದ ಸಹಾಯಧನ ಇಲ್ಲದೇ ಈ ಕೆಳಕಂಡ 
ಸಾಮಾನ್ಯ ಕೃಷಿಯೇತರ ಸಾಲಗಳನ್ನು ವಿತರಿಸುತ್ತಿವೆ. ಈ ಯೋಜನೆಗಳಿಗೆ 
ಬ್ಯಾಂಕುಗಳು ತಮ್ಮ ಹಂತದಲ್ಲಿ ಸಾಲದ ನಿಯಮಾವಳಿಗಳನ್ನು ರೂಪಿಸಿಕೊಂಡಿದ್ದು, 
ಸರ್ಕಾರದಿಂದ ಷರತ್ತುಗಳು ಇರುವುದಿಲ್ಲ. 


ವಾಹನ ಸಾಲ 

ಗೃಹ ನಿರ್ಮಾಣ ಸಾಲ 

ಬಂಗಾರದ ಸಾಲ 

ಕೃಷಿ ಉತ್ತನ್ನಗಳನ್ನು ಅಡವಿಟ್ಟುಕೊಂಡು ಅಡಮಾನ ಸಾಲ ಇನ್ನೂ 
ಮೆಂತಾದವು 


Nr 


ಆ) 


ಕಾ "ಯೋಜನೆಗಳಲ್ಲಿ 
ಸಹಾಯಧನ (ಸಬ್ಬಿಡಿ) 
ಹೊಂದಿರುವ ಯೋಜನೆಗಳು 
ಯಾವುವು: (ಈ 
ಯೋಜನೆಗಳ 
ರೂಪುರೇಷೆಗಳ ಮಾಹಿತಿ 
ನೀಡುವುದು) 


ಸಹಾಯಧನ ಹೊಂದಿಹವ ಯೋನಸಗಹ 
ಕೆಳಗಿನಂತಿರುತ್ತವೆ. 

Ek ಶೂನ್ಯ" ಬಡ್ಡಿ ದರದಲ್ಲಿ ಬೆಳೆ ಸಾಲ ನೀಡುವ ಯೋಜನೆ - ರೂ3 ಲಕ್ಷಗಳ 
ವರೆಗಿನ ಚ ಸಾಲವನ್ನು ಶೂನ್ಯ ಬಡ್ಡಿ ದರ ಅನ್ನಯವಾಗುವಂತೆ 
ವಿತರಿಸಲಾಗುತ್ತಿದೆ. 

ರೈತರು ಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದು ಭೂಮಿ 
ಹೊರನೆೆಂಬೇಳು, ನಿಗದಿತ ಅರ್ಜಿ ನಮೂನೆಯಲ್ಲಿ ರೈತನು ಬೆಳೆಯುವ 
ಬೆಳೆಯ ವಿವರವನ್ನು ಸಲ್ಲಿಸಬೇಕು. ಮರುಪಾವತಿಗೆ ನಿಗರಿದ ಡಿಸಿದ ಗಡುವಿನ 
ದಿನಾಂಕದೊಳಗೆ ಅಸಲನ್ನು ಮರುಪಾವತಿಸಬೇಕು. 

2. ಶೇ 3ರಬಡ್ಡಿ ಡರದಲ್ಲಿ" ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಕೃಷಿ ಸಾಲ 
ನೀಡುವ ಯೋಜನೆ — "ಠೂ.0 ಲಕ್ಷಗಳ 'ವರೆಗಿನ ಮಧ್ಯಮಾವಧಿ ಮತ್ತು 
ದೀರ್ಫಾವಧಿ ಕೃಷಿ ಸಾಲವನ್ನು ಶೇ.. 3 ರ ಬಡ್ಡಿ ದರ ಅನ್ವಯವಾಗುವಂತೆ 


ರೈತರಿಗೆ ನೀಡುವ ಯೋಜನೆ ಇರುತ್ತದೆ. 


(C7) 


ಯೋಜನೆಯಲ್ಲಿ ರೈತನು `'ಚ್ರಾಕ್ಸರ್‌. ಪವರ್‌ ಟಿಲ್ಲರ್‌" ಮುಂತಾದೆ 
ಕೃಷಿಯಂತ್ರೋಪಕರಣಗಳನ್ನು ಒಳಗೊಂಡಂತೆ ನಬಾರ್ಡ್‌ ಗುರುತಿಸಿದ ಕೃಷಿ ಮತ್ತು| 
ಪೂರಕ ಉದ್ದೇಶಗಳಿಗೆ ಸಾಲ ನೀಡಲಾಗುತ್ತಿದೆ. | 
ರೈತರು ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದು ಭೂಮಿ ಹೊಂದಿರಬಬೇಕು, : 
ನಿಗದಿತ ಅರ್ಜಿ ನಮೂನೆಯೊಂದಿಗೆ ಯೋಜನಾ ವರದಿ. ಕೋಟೇಷನ್‌ ಗಳು. 
ವಿವಿಧ ಇಲಾಖೆಯ ಅನುಮತಿ ಪತ್ರೆ ಮುಂತಾದ ದಾಖಲೆಗಳೊಂದಿಗೆ ಸಹಕಾರ | 
ಸಂಘಗಳಿಗೆ ಅರ್ಜಿ ಸಲ್ಲಿಸಬೇಕು. ಮರುಪಾವಶಿಗೆ ನಿಗದಿಪಡಿಸಿದ ಗಡುವಿನ 
ದಿನಾಂಕದೊಳಗೆ ಅಸಲು ಸನ ಕೇ.3 ರ ಬಡ್ಡಿಯನ್ನು ಮರುಪಾವಶಿಸಬೇಕು. | 
3. ಗೃಹ ಲಕ್ಷಿ ಯೋಜನೆ - ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಬಂಗಾರವನ್ನು | 
ಅಡವಿಟ್ಟುಕೊಂಡು ರೂ.200 ಆ ಲಕ್ಷಗಳೆ ವರೆಗಿನ ಸಳ" ಸಾಲವನ್ನು ಶೇ.3 ರ; 

ಬಡ್ಡಿ ದರದಲ್ಲಿ ವಿತರಿಸುವ ಯೋಜನೆ ಇರುತ್ತದೆ. i 


ರೈತರು ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದು ಭೂಮಿ ಹೊಂದಿರಬೇಕು. 
ನಿಗದಿತ pe ನಮೂನೆಯಲ್ಲಿ "ರೈತನು ಯುವ ಬೆಳೆ ಯ ವಿವರವನ್ನು | 
ಸಲ್ಲಿಸಬೇಕು. ಮರುಪಾವತಿಗೆ ಧಿಗದಿಪಡಿಸಿದ ಗಡುವಿನ ದಿನಾಂಕದೊಳಗೆ ಅಸಲು | 


ಮತ್ತು ಶೇ.3 ರ ಬಡ್ಡಿಯನ್ನು ಮರುಪಾವತಿಸಬೇಕು. | 
ಸಾಲ" ಯೋಜನೆಯ ಚಳ ಸಾಲ ಫತಹ್‌ ಕೃತ ಸಹಕಾರ ಸಂಘದಲ್ಲಿ `ಸದಸ್ಸೃತ್ನ ಪಡೆದು ಭೂಮಿ 
ಲಾಭ ಪಡೆಯಲು ರೈತರು ಹೊಂದಿರಬೇಕು. ನಿಗದಿತ ‘os ನಮೂನೆಯಲ್ಲಿ ರೈತನು ಚೆತೆಯುವ ಬೆಳೆ ಯ 
ಅನುಸರಿಸಬೇಕಾಗಿರುವ ವಿವರವನ್ನು ಸಲ್ಲಿಸಬೇಕು. 
ನಿಯಮಗಳೇನು: 
(ಸಂಪೂರ್ಣ ಮಾಹಿತಿ 
ನೀಡುವುದು) 

ಈ) ಕೈತರಗಾಗೆ ವಾಹನ ಸಾಲ ರೈತರಿಗಾಗಿ ವಾಹನ `ಸಾಲಗಳನ್ಪು ಸರ್ಕಾರದ ಬಡ್ಡಿ ಸಹಾಯಧನ ನೇಡಡೇ 
ಯೋಜನೆ ಜಾರಿಯಲ್ಲಿದೆಯೇ: | ಸಾಮಾನ್ಯ ಬಡ್ಡಿ ದರದಲ್ಲಿ ಪಿಕಾರ್ಡ್‌ ಬ್ಯಾಂಕುಗಳಿಂದ ಮತ್ತು ಡಿಸಿಸಿ 

ಬ್ಯಾಂಕುಗಳಿಂದ ನೀಡಲಾಗುತ್ತಿದೆ. 

ಉ) ಇದ್ದಲ್ಲಿ ಯಾವಯಾವ ಧಮಾರ್ಡ್‌ ನಹಾಮಾವಗತನ್ನಯ ದ್ವಿಚಕ್ರ `'ವಾಹನ ಮತ್ತು ಪಿಕ್‌ಅಪ್‌ 
ವಾಹನಗಳಿಗೆ ಸಾಲ ವಾಹನಗಳಿಗೆ ಸಾಲ ನೀಡಲಾಗುತ್ತಿದೆ. ಆದರೆ ಈ ಸಾಲಗಳಿಗೆ ಸರ್ಕಾರದಿಂದ 
ನೀಡಲಾಗುತ್ತಿದೆ: ವಾಹನ ಸಹಾಯಧನ ನೀಡಲಾಗುವುದಿಲ್ಲ. 
ಸಾಲ'` ಯೋಜನೆಯಲ್ಲಿ” y 
ಸಬ್ದಿಡಿ ನೀಡಲಾಗುತ್ತಿದೆ? 

ಸಾಷ್ಯ; ೬ 737 ಸಎರಲ್‌ಎಸ್‌ 2020 


ಮಜಿಗೂ ಸೆಮಿ 
(ಎಸ್‌.ಟಿ ಸೋಮಶೇಖರ್‌) 


ಸಹಕಾರ ಸಚಿವರು 


